ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 

ದಿನಾ೦ಕ: 15-03-2021 ಪ್ರಶ್ನೆ ಸಂಖ್ಯೆ: 166(1349) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಕಾಂತರಾಜ್‌(ಬಿಎ೦ಎಲ್‌)(ಸ್ಮಳೀಯ ಸಂಸ್ಥೆಗಳ ಕ್ಲೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 

ಉತ್ತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು 

ವಿಷಯ: ಸರ್ಕಾರಿ ಶಾಲೆಗಳ ಜಾಗಗಳ ಬಗ್ಗೆ 

(ಅ) ರಾಜ್ಯದಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆಗಳು 


ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಸಂಖ್ಯೆ ಎಷ್ಟು; (ಜಿಲ್ಲಾವಾರು, 
ತಾಲ್ಲೂಕುವಾರು ಮಾಹಿತಿ ನೀಡುವುದು) 


(ಆ) ಸದರಿ ಶಾಲೆಗಳು ಇರುವ ಜಾಗ/ಜಮೀನುಗಳು ಶಿಕ್ಷಣ ಇಲಾಖೆಯ ಅಧೀನದಲ್ಲಿ ಇವೆಯೇ; 


(ಇ) ಸದರಿ ಸರ್ಕಾರಿ ಶಾಲೆಗಳು ಇರುವ ಜಾಗಗಳ ಬಗ್ಗೆ Assessment Register ಗಳನ್ನು 
ನಿರ್ವಹಿಸಲಾಗುತ್ತಿದೆಯೇ; (ಬಿವರವಾದ ಮಾಹಿತಿಯನ್ನು ನೀಡುವುದು) 


(ಈ) ಈ ಸರ್ಕಾರವು ಸರ್ಕಾರಿ ಶಾಲೆಗಳ ಜಾಗವನ್ನು ಶಿಕಣ ಇಲಾಖೆಯ ಸುಪರ್ಧಿಗೆ 
ತೆಗೆದುಕೊಳ್ಳುವ ಸಂಬಂಧ ಯಾವ ಯಾವ ಕ್ರಮಗಳನ್ನು ಕೈಗೊಂಡಿದೆ; 


(ಉ) ಸರ್ಕಾರವು ಶಿಕಣ ಇಲಾಖೆಯ ಆಸ್ತಿಗಳನ್ನು ಸಂರಕ್ಷಿಸುವ ಸಂಬಂಧ ಶಿಕಣ ಸಂಸ್ಥೆಗಳ 
ಆಸ್ತಿಗಳ ಪ್ರಾಧಿಕಾರ ಅಥವಾ ನಿಗಮ ರಚಿಸಲು ಉದ್ದೇಶಿಸಿದೆಯೇ? 


